ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ಸಮರ್ಪಕ ವಿದ್ಯುತ್‌ ನೀಡುವ ಕುರಿತು 
ಶ್ರೀ ವಿಜಯ ಸಿಂಗ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
374 (454) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ವಿದ್ಯುತ್‌ ದೊರೆಯುತ್ತಿಲ್ಲವಾದ್ದರಿಂದ ಬೆಳೆಗಳು ನಾಶವಾಗುತ್ತಿದ್ದು ಹೆಚ್ಚಿನ ವಿದ್ಯುತ್‌ 
ನೀಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಆ) 2016 ರಿಂದ 2020ರವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಬಾವಿ/ಕೊಳವೆ ಬಾವಿಗಳ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿರುವ ರೈತರ ಸಂಖ್ಯೆ 
ಎಷ್ಟು; (ತಾಲ್ಲೂಕುವಾರು ವಿವರ ನೀಡುವುದು) ಬಂದಿರುವ ಅರ್ಜಿಗಳ ಪೈಕಿ ಎಷ್ಟು ರೈತರಿಗೆ ಸಂಪರ್ಕ ನೀಡಲಾಗಿದೆ; ವಿಳಂಬಕ್ಕೆ 
ಕಾರಣವೇನು; (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಇ) ಬೀದರ್‌ ಜಿಲ್ಲೆಯಲ್ಲಿ ಎಷ್ಟು ಕಡೆಗಳಲ್ಲಿ ಸೋಲಾರ್‌ ಘಟಕಗಳಿಗೆ ಅನುಮತಿ ನೀಡಲಾಗಿದೆ; ಸೋಲಾರ್‌ ಘಟಕದಿಂದ ಇಲಾಖೆ 
ಪಡೆಯುತ್ತಿರುವ ವಿದ್ಯುತ್‌ ಎಷ್ಟು; ಇದಕ್ಕಾಗಿ ವಾರ್ಷಿಕ ಅನುದಾನ ಎಷ್ಟು ಖರ್ಚಾಗುತ್ತಿದೆ? (ಮಾಹಿತಿ ನೀಡುವುದು) 


